ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ಜಲಾನಯನ ಅಭಿವೃದ್ಧಿ ಯೋಜನೆಗಳ ಬಗ್ಗೆ 
ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಠಳೀಯ ಸಂಸ್ಥೆಗಳ ಕ್ಲೇತು - 
105 (844) ಮಾನ್ಯ ಕೃಷಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಕಳೆದ 3 ವರ್ಷಗಳಿಂದ ಮಂಡ್ಯ ಜಿಲ್ಲೆವ್ಯಾಪ್ಲಿಯಲ್ಲಿ ಕೃಷಿ ಇಲಾಖೆ ವ್ಯಾಪ್ತಿಯ ಜಲಾನಯನ 
ಅಬಿವೃದ್ದಿ ಯೋಜನೆಯಡಿ ಒಟ್ಟು ಎಷ್ಟು ತಡೆಗೋಡೆ /ಚೆಕ್‌ಡ್ಯಾ೦ಗಳ ನಿರ್ಮಾಣ ಮಾಡಲಾಗಿದೆ; 
ಒಂದು ಘಟಿಕಕ್ಕಿ/ಚೌಕ್‌ಡ್ಯಾಂ ನಿರ್ಮಾಣ ಮಾಡಲು ನಿಗಧಿ ಮಾಡಿರುವ ಮೊತ್ತವೆಷ್ಟು ; 


(ಆ) ತಡೆಗೋಡೆ/ಚೆಕ್‌ಡ್ಯಾಂ ನಿರ್ಮಾಣ ಮಾಡಲು ವಿಗಧಿಪಡಿಸಿರುವ ಮಾನದಂಡಗಳೇನು; (ಜಾಗ 
ಗುರುತಿಸುವುದು ಅಂದಾಜುಪಟ್ಟೆ ತಯಾರಿ ಮಾಡುವ ಅಧಿಕಾರಿಗಳು ಯಾರು ; ಪೂರ್ಣ ಮಾಯಿತಿ 
ನೀಡುವುದು) 


(ಇ) ಸದರಿ ತಡೆಗೋಡೆ!/ಜೆಕ್‌ಡ್ಯಾಂಗಳನ್ನು ನಿರ್ಮಾಣ ಮಾಡಲು ಟೆಂಡರ್‌ ಕರೆಯಲಾಗಿದೆಯೇ ; ಕಳೆದ 
ಮೂರು ವರ್ಷಗಳಲ್ಲಿ ಟೆಂಡರ್‌ ಕರೆದಿರುವ ಮಾಹಿತಿ ಮತ್ತು ವರ್ಕ್‌ ಆರ್ಡರ್‌ ನೀಡಿರುವ ಪ್ರತಿ 
ನೀಡುವುದು; 


(ಈ) ಈ ಕಾಮಗಾರಿಯನ್ನು 2019-20ನೇ ಸಾಲಿನಲ್ಲಿ ಸಹಾಯಕ ನಿರ್ದೇಶಕರು ಕೃಷಿ ಇಲಾಖೆ, 
ನಾಗಮಂಗಲ, ಇವರು ಟೆಂಡರ್‌ ಕರೆಯದೆ ಬೇಕಾದವರಿಗೆ ವರ್ಕ್‌ ಆರ್ಡರ್‌ ನೀಡಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ ; ಬಂದಿದ್ದಲ್ಲಿ ಈ ಬಗೆ ಸಂಬಂಧಪಟ್ಟ ಅಧಿಕಾರಿಯ ಮೇಲೆ ತೆಗೆದುಕೊಂಡ 
ಶ್ರಮಗಳೇಮು? 


